


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಮೇ ೭, ೨೦೧೫ (ವೈಶಾಖ ೧೭, ಶಕ ವರ್ಷ ೧೯೩೭) ಸಂಚಿಕೆ ೧೯ 
Volume 150 Bengaluru, Thursday, May 7, 2015 (Vaishakha 17, Shaka Varsha 1937) Issue 19 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ನಗರಸಭಾ ಕಾರ್ಯಾಲಯ, ಸಾಗರ 
CITY MUNICIPAL COUNCIL, SAGAR-577401 
ಕ್ರಮಾಂಕ:ನಸಸಾ:ಆ.ವಿ:ಸಿ.ಆರ್‌-31/2014-15, ದಿನಾಂಕ: 19-02-2015 
ವಿಷಯ: ' ಉದ್ದಿಮೆ ಪರವಾನಿಗೆ ಶುಲ್ಕ ಪರಿಷ್ಕರಣೆ ಪ್ರಕಟಿಸುವ ಬಗ್ಗೆ 
ಉಲ್ಲೇಖ: ದಿನಾಂಕ: ಈ ಕಛೇರಿಯ ಸಾಮಾ ್ಯ ಸಭೆಯ ವಿಷಯ ಸಂಖ್ಯೆ155 ದಿನಾ೦ಕ:28-11-2014ರ ತೀರ್ಮಾನದ ರೀತ್ಯಾ 


ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಉದ್ದಿಮೆಗಳಿಗೆ ಪರವಾನಿಗೆ 
ಶುಲ್ಕವನ್ನು ಪರಿಷ್ಕರಣೆ ಮಾಡುವ ಬಗ್ಗೆ ಉಲ್ಲೇಖದ ರೀತ್ಯಾ ತೀರ್ಮಾನವಾಗಿದ್ದು ಸದರಿ ಪರಷ್ಕರಣಾ ಶುಲ್ಕದ ದರವನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸುತ್ತಿದ್ದು 
ಪ್ರಕಟಣೆಗೊಂಡ ದರದ ಬಗ್ಗೆ ಸಾರ್ವಜನಿಕರಿಂದ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಪ್ರಕಟಣೆಗೊಂಡ 30 ದಿನದೊಳಗೆ ನಗರಸಭೆಯ ಆರೋಗ್ಯ ವಿಭಾಗಕ್ಕೆ 


ಕ್ಷೇಪಣೆ ಸಲ್ಲಿಸಲು ಕೋರಿದೆ. 


@ 


2014-15ನೇ ಸಾಲಿನ ಪರಿಷ್ಕತ ದರ ಪಟ್ಟಿ ವಿವರ 





















































ಎ ಉದ್ದಿಮೆ ವಿವರಗಳು ಹಾಲಿದರ ಪರಿಷ್ಕೃತ ದರ 50% 
1 ದಿನಸಿ ವ್ಯಾಪಾರ, ಅಂಗಡಿ:- 
ಚಿಕ್ಕ ಪ್ರಮಾಣ 300 450 
ಮಧ್ಯಮ ಪ್ರಮಾಣ 500 750 
ದೊಡ್ಡ ಪ್ರಮಾಣ - - 
2 ಬೀಡಾ ಅಂಗಡಿ 200 300 
3 ಜನರಲ್‌ ಸ್ಟೋರ್ಸ್‌, ಪ್ರಾವಿಜನ್‌ ಸ್ಟೋರ್ಸ್‌, ಸ್ಟೇಷನರಿ ಅಂಗಡಿ 500 750 
4 ಸ್ವೀಟ್ಸ್‌ ಮತ್ತು ಕಾಂಡಿಮೆಂಟ್ಸ್‌ 500 750 
5 ಬೇಕರಿ ತಯಾರಿಕೆ ಮತ್ತು ಮಾರಾಟ 500 750 
ಮಾರಾಟ ಮಾತ್ರ 300 450 
ಫ್ಯಾನ್ಸಿ ಸ್ಟೋರ್‌ ಫ್ಯಾನ್ಸಿ ಆರ್ಟ್ಸ್‌ 500 750 
7 ಗಂಥಿಗೆ ಅಂಗಡಿ 250 375 





(೨೫೩) 
































































































































೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ ಭಾಗ ೬ 
ಕ್ರ 
ಸ ಉದ್ದಿಮೆ ವಿವರಗಳು ಹಾಲಿದರ ಪರಿಷ್ಕೃತ ದರ 50% 
8 ಪಾನಿಪುರಿ ಅಂಗಡಿ, ಎಳನೀರು ಅಂಗಡಿ 250 375 
9 ಹಣ್ಣುಗಳು ಮತ್ತು ತರಕಾರಿ ಮಾರಾಟ 300 450 
10 ಹಳೆ ಪೇಪರ್‌, ಖಾಲಿ ಬಾಟಲಿ ಮಾರಾಟ 250 375 
11 ಹೂವಿನ ಅಂಗಡಿ 200 300 
12 ಬುಕ್‌ ಸ್ಟಾಲ್‌ ಹಾಗೂ ಶಾಲಾ ಪಠ್ಯ ಪುಸ್ತಕ ಅಂಗಡಿ 500 750 
13 ಗಡಿಯಾರ ರಿಪೇರಿ 200 300 
ದಾಸ್ತಾನು ಮತ್ತು ಮಾರಾಟ 500 750 
14 ರಬ್ಬರ್‌ ಹಾಗೂ ರಬ್ಬರ್‌ ವಸ್ತುಗಳು ಮಾರಾಟ 250 375 
15 ಉಣ್ಣೆ ನೂಲು, ಹತ್ತಿ ನೂಲು, ಕೃತಕ ನೂಲು ಹಾಗೂ ದಾರದ ದಾಸ್ತಾನು ಮತ್ತು 250 
ಮಾರಾಟ 375 
16 ಬಳೆ ಅಂಗಡಿ 250 375 
17 ಪ್ಲಾಸ್ಟಿಕ್‌ ವಸ್ತುಗಳ ಮಾರಾಟ 250 375 
18 ಗೃಹ ಕೈಗಾರಿಕೆ ಮತ್ತು ಮಾರಾಟ 300 450 
19 ಕೌರದ ಅಂಗಡಿಗಳು, ಸೆಲೂನ್‌ಗಳು 200 300 
20 ಬ್ಯೂಟಿ ಪಾರ್ಲರ್‌ಗಳು 500 750 
21 ಡ್ರೈ ಕ್ಲೀನಿಂಗ್‌, ಲಾಂಡ್ರಿ 250 375 
22 ಟೈಲರಿಂಗ್‌ ಶಾಪ್‌ 250 375 
23 ಎಸ್‌.ಟಿ.ಡಿ. ಮತ್ತು ರುರಾಕ್ಸ್‌ 200 300 
24 ಕಬ್ಬಿಣದ ಕಮ್ಮಾರಿಕೆ 200 300 
25 ಸೌದೆ ಹಾಗೂ ಇದ್ದಲಿನ ದಾಸ್ತಾನು, ಮಾರಾಟ 200 300 
26 ಸುಣ್ಣ ತಯಾರಿಕೆ ಮತ್ತು ಮಾರಾಟ 150 225 
27 ಕಂಬಾರಿಕೆ, ಚಮ್ಮಾರಿಕೆ, ಬಿದಿರಿನ ಸಾಮಾಗಿ ತಯಾರಿಕೆ 200 300 
28 ತೆಂಗಿನ ನಾರಿನ ವಸ್ತುಗಳು, ಗೋಣಿ ಚೀಲಗಳು ಗೋಣಿನಾರು ಹಗ್ಗಗಳ ಮಾರಾಟ 250 375 
29 ಹಾಸಿಗೆ, ದಿಂಬು ತಯಾರಿಕೆ ಮಾರಾಟ 250 375 
30 ಆಡಿಯೋ, ವಿಡಿಯೋ ಸಿ.ಡಿ. ಕ್ಯಾಸೆಟ್‌ ಸಂಗ್ರಹ ಮತ್ತು ಮಾರಾಟ 350 525 
3] ಕಾಫಿ ಪುಡಿ ಅಂಗಡಿ ಮಾರಾಟ ಮತ್ತು ತಯಾರಿಕೆ 500 750 
ಮಾರಾಟ ಮಾತ್ರ 250 375 
32 ಹಣ್ಣಿನ ಜ್ಯೂಸ್‌ ಸೆಂಟರ್‌ 300 450 
33 ಕಾಫಿ, ಟೀ ಸ್ಟಾಲ್‌ 200 300 
34 ಉಪಹಾರ ಕ್ಯಾಂಟೀನ್‌, ಖಾನಾವಳಿ 300 450 
35 ಹೋಟೇಲ್‌ಗಳು (ಸಸ್ಯಹಾರಿ) ಸಣ್ಣ ಪ್ರಮಾಣ 500 750 
ಮಧ್ಯಮ ಪ್ರಮಾಣ 1000 1500 
ದೊಡ್ಡ ಪ್ರಮಾಣ - - 
36 ಹೋಟೇಲ್‌ಗಳು (ಮಾಂಸಹಾರಿ) ಸಣ್ಣ ಪ್ರಮಾಣ 750 1125 
ಮ ಧ್ಯಮ ಪ್ರಮಾಣ 1500 2250 
ದೊಡ್ಡ ಪ್ರಮಾಣ 
37 ವಸತಿಗೃಹಗಳು, ಲಾಡ್ಜ್‌ 1 ರಿಂದ 10 ಕೊಠಡಿ 500 750 
10 ರಿಂದ ಮೇಲ್ಪಟ್ಟು 1000 1500 
38 ಹಿಟ್ಟಿನ ಗಿರಣಿ (ಹಿಟ್ಟು ತಯಾರಿಕೆ ಮತ್ತು ಮಾರಾಟ) 
ಒಂದು ಯಂತ್ರಕ್ಕೆ 300 450 
ಒಂದಕ್ಕಿಂತ ಹೆಚ್ಚು 500 750 












































































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ ೨೫೫ 
3 ಹಾಲಿದರ ಪರಿಷ್ಕೃತ ದರ 50% 
ಸಂ. ಉದ್ದಿಮೆ ವಿವರಗಳು 
39 ಐಸ್‌ ಕ್ಯಾಂಡಿ, ಐಸ್‌ ಕ್ರೀಂ ತಯಾರಿಕೆ (ಮಾರಾಟ 3300) 500 750 
40 ಫ್ಲೈವುಡ್‌, ಕಾರ್ಡ್‌ ಬೋರ್ಡ್‌ ಮಾರಾಟ 500 750 
41 ಫೋಟೋ ಫ್ರೇಂ ಅಂಗಡಿ 300 450 
42 ಗಾಜು, ಗಾಜಿನ ಉಪಕರಣಗಳ ಮಾರಾಟ 500 750 
43 ಕನ್ನಡಕ ಅಂಗಡಿಗಳು 300 450 
44 ಕೊರಿಯರ್‌ ಸರ್ವಿಸ್‌ 300 450 
45 ಮುದ್ರಣಾಲಯ, ಪಿಂಟಿಂಗ್‌ ಪ್ರೆಸ್‌, ಆಫ್‌ಸೆಟ್‌ ಪಿಂಟಿಂಗ್‌ 300 450 
46 ಚಪ್ಪಲಿ ಅಂಗಡಿಗಳು, ಶೂ ಕಾರ್ನರ್‌ಗಳು 500 750 
47 ಚರ್ಮದ ಹಾಗೂ ತೊಗಲಿನ ದಾಸ್ತಾನು ಮಾರಾಟ 250 375 
48 ಕುಷನ್‌ ವರ್ಕ್ಸ್‌/ ಬ್ಯಾಗ ಅಂಗಡಿ 300 450 
49 ರೇಡಿಯಂ ಕಟ್ಟಿಂಗ್‌ ಶಾಪ್‌ 250 375 
50 ಚಿನ್ನ ಬೆಳ್ಳಿ ಅಂಗಡಿಗಳು (ತಯಾರಿಕೆ ಮತ್ತು ಮಾರಾಟ) 

ಚಿಕ್ಕ ಪ್ರಮಾಣ 400 600 
ದೊಡ್ಡ ಪ್ರಮಾಣ 500 750 
ರಿಪೇರಿ ಮಾತ್ರ 200 300 
ಆಭರಣ ಫಾಲಿಷ್‌ 100 150 
51 ಕಂಪ್ಯೂಟರ್‌ ತರಬೇತಿ ಕೇಂದ್ರ ಹಾಗೂ ಇ೦ಟರ್‌ನೆಟ್‌ ಸರ್ವಿಸ್‌ 500 750 
52 ಫರ್ನಿಚರ್‌ ಅಂಗಡಿ (ಪ್ಲಾಸ್ಟಿಕ್‌) 500 750 
53 ಪೇಂಟ್ಸ್‌ ಅಂಗಡಿ (ಡಿಸ್ಬೆಂಪರ್‌ ಮತ್ತು ವಾರ್ನಿಷ್‌ ಸಹಿತ) 500 750 
54 ಸಿಮೆ೦ಟ್‌ ಅ೦ಗಡಿಗಳು ದಾಸ್ತಾನು ಮಾರಾಟ 750 1125 
55 ಮೆಟಲ್‌ ಸ್ಟೋರ್ಸ್‌ (ತಾಮ್ರ, ಕಂಚು, ಹಿತ್ತಾಳೆ, ಸ್ಟೀಲ್‌ ಪಾತ್ರೆ ಸಂಗ್ರಹ ಮತ್ತು 
ಮಾರಾಟ) 
ಚಿಕ್ಕ ಪ್ರಮಾಣ 300 450 
ದೊಡ್ಡ ಪ್ರಮಾಣ 500 750 
56 ಕಬ್ಬಿಣ, ಉಕ್ಕಿನ ವಸ್ತುಗಳ ಸಂಗ್ರಹ ಮಾರಾಟ (ಕಬ್ಬಿಣ ಪೈಪ್‌, ತಂತಿಗಳು, 
ಚಿಕ್ಕ ಪ್ರಮಾಣ 500 750 
ದೊಡ್ಡ ಪ್ರಮಾಣ 1000 1500 
57 ಹಾರ್ಡ್‌ವೇರ್‌ ಅಂಗಡಿ 
ಚಿಕ್ಕ ಪ್ರಮಾಣ 500 750 
ದೊಡ್ಡ ಪ್ರಮಾಣ 1000 1500 
58 ಸ್ಕಾನಿಟರಿ ಸಾಮಾನುಗಳು ದಾಸ್ತಾನು ಮತ್ತು ಮಾರಾಟ 500 750 
59 ಸಿಮೆಂಟ್‌ ರಿಂಗ್‌, ಆಕೃತಿ ಕಂಬಗಳ ತಯಾರಿಕೆ ಮತ್ತು ಮಾರಾಟ 500 750 
60 ಮರದ ಕೈ ಕೆತ್ತನೆ ಕೆಲಸ (ಯಂತ್ರ ರಹಿತ) 250 375 
61 ಮರದ ಪೀಠೋಪಕರಣಗಳು, ಗೃಹಬಳಕೆ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ 500 750 
62 ಸಾಮಿಲ್‌ಗಳು 1000 1500 
63 ಮೆಡಿಕಲ್‌ ಶಾಪ್‌ 500 750 
64 ಕ್ಲಿನಿಕ್‌ಗಳು 500 750 
65 ನರ್ಸಿಂಗ್‌ ಹೋಂಗಳು 1500 2250 
66 ಮೆಡಿಕಲ್‌ ಲ್ಯಾಬೋರೇಟರಿ 500 750 









































































































































೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ ಭಾಗ ೬ 
3 ಹಾಲಿದರ ಪರಿಷ್ಕೃತ ದರ 50% 
ಸಂ. ಉದ್ದಿಮೆ ವಿವರಗಳು 
67 ಆಯುರ್ವೇದಿಕ್‌ ಔಷಧಿಗಳ ಮಾರಾಟ 500 750 
68 ಫೋಟೋ ಸ್ಟುಡೀಯೋ ಡಿಜಿಟಲ್‌ ಸ್ಟುಡಿಯೋ 500 750 
69 ಸೋಡಾ ಪಾನೀಯ, ತಂಪು ಪಾನೀಯ ಅಂಗಡಿ 

ತಯಾರಿಕೆ ಮತ್ತು ಮಾರಾಟ 500 750 
ಮಾರಾಟ ಮಾತ್ರ 200 300 
70 ಟ್ರೇಡಿಂಗ್‌ ಕಂಪನಿಗಳು, ಏಜನ್ಸೀಸ್‌ (ಗೃಹ ಬಳಕೆ ಪ್ಲಾಸ್ಟಿಕ್‌ ಪಾಲಿಥಿನ್‌ 
ಚಿಕ್ಕ ಪ್ರಮಾಣ 750 1125 
ದೊಡ್ಡ ಪ್ರಮಾಣ 1000 1500 
71 ಗೊಬ್ಬರ, ಕ್ರಿಮಿನಾಶಕ, ಬೀಜ ರಾಸಾಯನಿಕ ವಸ್ತುಗಳ ಸಂಗ್ರಹ ಮತ್ತು ಮಾರಾಟ 750 1125 
72 ಶುಂಠಿ ಕೈಗಾರಿಕೆ 
ಮಾರಾಟ 500 750 
ದಾಸ್ತಾನು 1000 1500 
73 ಧ್ವನಿವರ್ಧಕ, ವಿದ್ಯುತ್‌ ಅಲಂಕಾರಿಕ ಸಾಮಾಗ್ರಿಗಳು 300 450 
74 ಶಾಮಿಯಾನ, ಅಡಿಕೆ ಸಾಮಾನುಗಳ ಅಂಗಡಿ 500 750 
75 ಸ್ಪೋಟಕ ಪುಡಿ, ಬಂದೂಕಿನ ಮದ್ದು, ಗನ್‌ ವರ್ಕ್‌ ಹಾಗೂ ಪಟಾಕಿ ಸಂಗ್ರಹ 500 
ಮತ್ತು ಮಾರಾಟ 750 
76 ಡಿಶ್‌ ಹಾಗೂ ಕೇಬರ್‌ ಸರ್ವಿಸ್‌ 1000 1500 
77 ಫೈನಾನ್ಸ್‌ ಏಜನ್ಸೀಸ್‌ 500 750 
78 ಮನೆ ಕಟ್ಟಡ ಸಾಮಾಗಿಗಳ ಮಾರಾಟ (ಮರಳು, ಇಟ್ಟಿಗೆ, ಬಿದಿರಿನ ಬೊ೦ಬು, ಅಡಿಕೆ 500 
ಮಟ್ಟ) 750 
79 ಕಲ್ಲು ಚಪ್ಪಡಿ ಮಾರಾಟ 500 750 
80 ಮಾರ್ಬಲ್ಸ್‌ ಮೊಸಾಯಿಕ್‌ ಟೈಲ್ಸ್‌ ಮಾರಾಟ 1000 1500 
81 ಹೆಂಚುಗಳ ತಯಾರಿಕೆ ಮಾತ್ತು ಮಾರಾಟ 500 750 
82 ಚಿತ್ರ ಮಂದಿರ 2000 3000 
83 ಸಿನಿಮಾ ವಿಡಿಯೋ ಹೌಸ್‌ 1000 1500 
84 ಕಲ್ಯಾಣ ಮಂಟಪ 2000 3000 
85 ಆಟೋಮೊಬೈಲ್‌ ಶಾಪ್‌ (ಬಿಡಿಭಾಗಗಳ ಮಾರಾಟ) 500 750 
86 ವೆಲ್ಲಿಂಗ್‌ ಶಾಪ್‌, ಗ್ಯಾಸ್‌ ವೆಲ್ಲಿಂಗ್‌ 250 375 
87 ವಾಟರ್‌ ಸರ್ವಿಸ್‌ ಸ್ಪೇಷನ್‌ಗಳು 500 750 
88 ಆಟೋ ಗ್ಯಾರೇಜ್‌ (ದ್ವಿ-ಚಕ್ರ) 
ಚಿಕ್ಕ ಪ್ರಮಾಣ 350 525 
ದೊಡ್ಡ ಪ್ರಮಾಣ 750 1125 
89 ಆಟೋ ಗ್ಯಾರೇಜ್‌ (ನಾಲ್ಕು-ಚಕ್ರ) 1000 1500 
90 ವಾಹನಗಳ ಶೋರೂಂ ದ್ವಿ- ಚಕ್ರ ವಾಹನ 1000 1500 
ಮೂರು, ನಾಲ್ಕು ಚಕ್ರ ವಾಹನ 1500 2250 
ಟ್ರಾಕ್ಟರ್‌ ಷೋರೂಂ 2000 3000 
91 ಟೈರ್‌ ರಿಟ್ರೇಡಿಂಗ್‌/ಟೈರ್‌ ಅಂಗಡಿ ಆಫೀಸ್‌ 500 750 
ರಿಟ್ರೇಡಿಂಗ್‌ ವರ್ಕ್ಸ್‌ 1000 1500 
92 ಟ್ರಾನ್ಸ್‌ಪೋರ್ಟ್‌ ಕಂಪನಿ (ಟೆಂಪೋ, ಲಾರಿ, ಬಸ್‌ ಬುಕ್ಕಿಂಗ್‌ ಆಫೀಸ್‌) 1000 1500 












































































































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ ೨೫೭ 
3 ಹಾಲಿದರ ಪರಿಷ್ಕೃತ ದರ 50% 
ಸಂ. ಉದ್ದಿಮೆ ವಿವರಗಳು 
93 ವಾಲ್ಕನೈಜಿಂಗ್‌, ಟೈರ್‌ ಪಂಕ್ಚರ್‌ ಅಂಗಡಿ 250 375 
94 ಸೈಕಲ್‌ ಶಾಪ್‌ ರಿಪೇರಿ 250 375 

ಮಾರಾಟ 500 750 
95 ಟಿ.ವಿ. ರೇಡಿಯೋ ಅಂಗಡಿ ಹಾಗೂ ಎಲೆಕ್ಟಾನಿಕ್ಸ್‌ 
ರಿಪೇರಿ 250 375 
ಮಾರಾಟ 500 750 
96 ಎಲೆಕ್ಟ್ರಿಕಲ್‌ ಸ್ಟೋರ್ಟ್‌ ೨50 525 
97 ಎಲೆಕ್ಟ್ರಿಕಲ್‌ ಸ್ವಿಚ್‌ ಬೋರ್ಡ್‌ ತಯಾರಿಕೆ 500 750 
98 ಎಲೆಕ್ಟ್ರಿಕಲ್‌ ವಸ್ತುಗಳ ರಿಪೇರಿ ಅಂಗಡಿ 250 375 
99 ಅಶ್ವ ಶಕ್ತಿ ಮೋಟಾರ್‌ಗಳ ದಾಸ್ತಾನು ಮತ್ತು ಮಾರಾಟ 500 750 
100 ವಿದ್ಯುತ್‌ ಯಂತ್ರಗಳೊಂದಿಗೆ ವರ್ಕ್ಸ್‌ ಶಾಪ್‌ ಹಾಗೂ ಮೋಟಾರ್‌ ರಿವೈಂಡಿಂಗ್‌ 
ಚಿಕ್ಕ ಪ್ರಮಾಣ 250 375 
ದೊಡ್ಡ ಪ್ರಮಾಣ 500 750 
101 ಎಣ್ಣೆ ಮಿಲ್ಲುಗಳು 500 750 
102 ಎಣ್ಣೆ ಸಗಟು ವ್ಯಾಪಾರ 300 450 
103 ಬಟ್ಟೆ ಅಂಗಡಿಗಳು, ಸ್ಯಾರಿ ಹೌಸ್‌, ರೆಡಿಮೇಡ್‌ ಡೆಸಸ್‌ 
ಚಿಕ್ಕ ಪ್ರಮಾಣ 500 750 
ಮಧ್ಯಮ ಪ್ರಮಾಣ 750 1125 
ದೊಡ್ಡ ಪ್ರಮಾಣ 1000 1500 
104 ರೆಡಿಮೇಡ್‌ ಬಟ್ಟೆ ತಯಾರಿಕೆ 500 750 
105 ರೈಸ್‌ ಮಿಲ್‌ಗಳು 2000 3000 
106 ಬಾರ್‌, ವೈನ್‌ ಶಾಪ್‌ಗಳು 1500 2250 
107 ಬಾರ್‌ ಮತ್ತು ರೆಸ್ಟೋರೆಂಟ್‌ 2000 3000 
108 ಮೊಟ್ಟೆ ವ್ಯಾಪಾರ ಅಂಗಡಿ 250 375 
109 ಮೀನು ಅಂಗಡಿ (ಹಸಿ ಹಾಗೂ ಒಣಮೀನು) 500 750 
110 ಕೋಳಿ, ಬಾತುಕೋಳಿ ಮಾರಾಟ ಅಂಗಡಿ 250 375 
11] ಕೋಳಿ ಮಾಂಸ ಮಾರಾಟ 
ವೈಡಿಂಗ್‌ ಚಾರ್ಜ್‌--ಮಾರಾಟ (350-600) 950 1425 
112 ಕುರಿ, ಆಡು, ಮಾಂಸ ಮಾರಾಟ 500 750 
113 ಡೀಸೆಲ್‌, ಪೆಟ್ರೋಲ್‌ ಬಂಕ್‌ 1500 2250 
114 ಅನಿಲಗಳು ಹಾಗೂ ಗ್ಯಾಸ್‌ ಸಿಲಿಂಡರ್‌ ದಾಸ್ತಾನು ಹಾಗೂ ಮಾರಾಟ 1000 1500 
115 ಮೊಬೈಲ್‌ 
ರಿಪೇರಿ 250 375 
ಮಾರಾಟ 500 750 
116 ಬಾಳೆಕಾಯಿ ಮಂಡಿ ದಾಸ್ತಾನು ಹಾಗೂ ಮಾರಾಟ 300 450 
117 ಕೈಗಾರಿಕೆ ಇಂಡಸ್ಟ್ರೀಸ್‌ ಚಿಕ್ಕ ಪ್ರಮಾಣ 1000 1500 
ದೊಡ್ಡ ಪ್ರಮಾಣ 1500 2250 
118 ಗುಜರಿ ಅಂಗಡಿ ೨50 525 




















೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ ಭಾಗ ೬ 






























































3 ಹಾಲಿದರ ಪರಿಷ್ಕೃತ ದರ 50% 
ಸಂ. ಉದ್ದಿಮೆ ವಿವರಗಳು 
119 ಅಡಿಕೆ ಮಂಡಿ 
ಮಾರಾಟ 500 750 
ದಾಸ್ತಾನು 
120 ವೀಲ್ಸ್‌ ಮತ್ತು ಡೀಲ್ಸ್‌ ಅಂಗಡಿ 500 750 
121 ಷೇರು ವ್ಯವಹಾರ 1000 1500 
122 ಹಾಲು ಮಾರಾಟ ಕೇಂದ್ರ 300 450 
123 ಸೋಲಾರ್‌ ವಸ್ತುಗಳ ಮಾರಾಟ 500 750 
124 ಪೇಟಿಂಗ್‌ ವರ್ಕ್ಸ್‌ 250 375 
125 ಫರ್ನಿಚರ್‌ ಶೋ ರೂಂ. 
ಚಿಕ್ಕ ಪ್ರಮಾಣ 1000 1500 
ದೊಡ್ಡ ಪ್ರಮಾಣ 1500 2250 
126 ಇತರೆ 
೧೧. 1 ಪೌರಾಯುಕ್ತರು 
50.5 ನಗರಸಭೆ ಸಾಗರ 


ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಣ 121 ಕೊಮಂಜಇ 2014 ಬೆಂಗಳೂರು, ದಿನಾಂಕ: 09-01-2015. 


ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ 1-29ಎ/ಗುಂಟೆ, ಹೇರೂರು 
ಕಿಷನ್‌ರಾವ್‌ ಕೊಳಚೆ ಪ್ರದೇಶವನ್ನು ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ. ರಾಯಚೂರು ಇವರು, ಅಧಿಸೂಚನೆ ಸಂಖ್ಯೆ: ದಿನಾಂಕ: 
ಎಂಯುಎನ್‌/ಎಸ್‌ಎಲ್‌ಎಂ//87-88 ದಿನಾಂಕ: 02-01-1992 ಹಾಗೂ ದಿನಾಂಕ: 28-12-1990ರಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಪ್ರದೇಶ 
(ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 (1974ರ ಕರ್ನಾಟಕ ಕಾಯ್ದೆ 33 ರಂತೆ) ಕ್ರಮವಾಗಿ ಕಲಂ 3(1) ಮತ್ತು ಕಲಂ 11(1)ರನ್ವಯ ಕೊಳಚೆ 
ಪ್ರದೇಶವೆಂದು ಘೋಷಿಸಿರುತ್ತಾರೆ. 

ಸದರಿ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿದ್ದು ಸದರಿ 
ಪ್ರದೇಶವನ್ನು ಕರ್ನಾಟಕ ಕೊಳಚೆ ನಿರ್ಮೂಲನ ಪ್ರದೇಶ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಕಲಂ 17ರಂತೆ ಭೂ ಸ್ವಾಧೀನಪಡಿಸಿಕೊಳ್ಳುವುದು 
ಅವಶ್ಯಕವಾಗಿದೆ. ಆದ್ದರಿಂದ, ಸದರಿ ಪ್ರದೇಶದ ಬಗ್ಗೆಆಸಕ್ತಿಯುಳ್ಳವರು/ಸಂಬ೦ಧಿಸಿದವರು/ಸಾರ್ವಜನಿಕರು ಭೂ ಸ್ವಾಧೀನ ಮಾಡಬಾರದೆಂಬುದಕ್ಕೆ 
ಕಾರಣ/ಆಕ್ಷೇಪಣೆ/ಸಲಹೆ ಹಾಗೂ ಮನವಿಗಳಿದ್ದಲ್ಲಿ ಈ ಅಧಿಸೂಚನೆ ಪ್ರಕಟವಾದ 15 ದಿನಗಳೊಳಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ವಸತಿ 
ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಕಾಸಸೌಧ, ಬೆ೦ಗಳೂರು-1 ಇವರಿಗೆ ಲಿಖಿತ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. 
































ಷೆಡ್ಯೂಲ್‌ 
ಕ್ರಮ ಕೊಳಚೆ ಪ್ರದೇಶದ ಹೆಸರು ಮತ್ತು ಭೂ ಮಾಲೀಕರ ಸರ್ವೆ ವಿಸ್ತೀರ್ಣ 
ಥ್‌ ಚಕ್ಕುಬಂದಿ 
ಸಂಖ್ಯೆ ಸ್ಥಳ ಹೆಸರು ನಂ ಎ-ಗುಂ 
ರಾಯಚೂರು ಜಿಲ್ಲೆಯ ಗಂಗಾವತಿ ಶ್ರೀ ಕಿಶನ್‌ರಾವ್‌ ಸನ್‌ 249/5 1-29 1. ಪೂರ್ವಕ್ಕೆ ಕೆ.ಜಿ ರೋಡ್‌ 
ಪಟಣದ ಹೇರೂರು ಕಿಶನ್‌ರಾವ್‌ ಆಫ್‌ 2. ಪಶಿಮಕೆ: ನಾಲಾ 
ಊ ಸಃ ಲಃ HRS) 
1 ಕೊಳಚೆ ಪ್ರದೇಶ ವೆಂಕೋಭರಾವ್‌ 
3. ಉತ್ತರಕ್ಕೆ ದುರುಗಮ್ಮ ನಾಲಾ 
ಹೇರೂರು 
4. ದಕ್ಷಿಣಕ್ಕೆ ಪುರಸಭೆಯ ವಾರದ ಸಂತೆಯ ಪ್ರದೇಶ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR. 10 ಸಿ.ಎಸ್‌.ಶಿವಕುಮಾರಸ್ಥಾಮಿ 


50. 50 ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪ್ರಭಾರ), ವಸತಿ ಇಲಾಖೆ. 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ 


೨೫೯ 





ಹೋಗಿರುವುದರಿಂದ, ಸದರಿ ವಿವರಗಳನ್ನು ಸೇರ್ಪಡೆಗೊಳಿಸಿ ಸಾರ್ವಜನಿಕರ ತಿಳುವಳಿಕೆಗಾಗಿ ಪ್ರಕಟಿಸಿದೆ: 


ಕಂದಾಯ ಸಚಿವಾಲಯ 


ಸೇರ್ಪಡೆ ಆದೇಶ ಸಂಖ್ಯೆ: ಕಂಇ 25 ಭೂಸ್ಟಾಗ್ರಾ 2014 ಬೆಂಗಳೂರು, ದಿನಾಂಕ: 24.12.2014 


ಸರ್ಕಾರದ ಅಧಿಸುಚನೆ ಸಂ. ಕಂಇ 1 ಭೂಸ್ವಾಗ್ರಾ 2013, ಬೆ೦ಗಳೂರು, ದಿನಾಂಕ: 27.09.2013ರಲ್ಲಿ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 115 ಗ್ರಾಮಗಳಿಗೆ ನೀರನ್ನು ಒದಗಿಸುವುದಕ್ಕೆ ಸಂಬಂಧಿಸಿದಂತೆ 6(1) ನಿರ್ದೇಶನ 
ನೀಡಿರುವ ಅಧಿಸೂಚನೆಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 17 ಜನರ ವಿವರಗಳು, 4(1)ರ ಅಧಿಸೂಚನೆ ಮತ್ತು ಜೆ.ಎಮ್‌.ಸಿ.ನಲ್ಲಿ ಒಳಗೊಂಡಿದ್ದು, 6(1)ರ ಅಧಿಸೂಚನೆಯಲ್ಲಿ ಕೈಬಿಟ್ಟು 





























ಅನುಸೂಚಿ 
ಜಿಲ್ಲೆ: ರಾಮನಗರ, ತಾಲ್ಲೂಕು: ಚನ್ನಪಟ್ಟಣ, 
ಚಕ್ಕುಬಂದಿ ಭೂಸ್ವಾಧೀನದ 
ಜಮೀನಿನ 
ಕ್ರಸಂ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಗ್ರಾಮ ಸ.ನಂ ತರಹೆ ಸಾ 
ಸಿ 
ಉತ್ತರ ಹೂರ್ವ ದಕ್ಷಿಣ ಪಶಿಮ ದ್‌ ಆಕಾರ 
ಎ-ಗುಂಟೆ 
ಆರ್‌. ಶಿವರಾಜು ಬಿನ್‌ ಆರ್‌. ಶಿವರಾಜು ಉಳಿಕೆ ಉಳಿಕೆ 
1, 1 ಮಂಕುಂದ 4] ಖುಷ್ಕಿ ಸ.ನಂ.40 ಜಮೀನು 0-10 
ರಾಮಕೃಷ್ಣೇಗೌಡ ಬಿನ್‌ ರಾಮಕೃಷ್ಣೇಗೌಡ ಜಮೀನು ಸ.ನಂ. 356 ತ 
ಹೊ. ಸಿದ್ದೇಗೌಡ ಹೊ. ಸಿದ್ದೇಗೌಡ ಉಳಿಕೆ 
pS ಮಂಕುಂದ 42 ತರಿ ಸ.ನಂ.41 0-06 
ಮತ್ತು ಇತರರು ಮತ್ತು ಇತರರು ಜಮೀನು ಸ.ನಂ. 41/2 ಸ.ನಂ. 352 
ಎಂ.ಎಸ್‌. ಅಪ್ಪಾಜಿಗೌಡ ಎಂ.ಎಸ್‌. ಅಪ್ಪಾಜಿಗೌಡ 
kl ಟ್ಟ ಉಳಿಕೆ ಉಳಿಕೆ 
3. ಬಿನ್‌ ಶಿವಲಿಂಗೇಗೌಡ ಬಿನ್‌ ಶಿವಲಿಂಗೇಗೌಡ ಮಂಕುಂದ 353 ಖುಷ್ಕಿ ಸ.ನಂ.40 ಸ.ನಂ.40 0-10 
ಜಮೀನು ಜಮೀನು 
ಮತ್ತು ಇತರರು ಮತ್ತು ಇತರರು 
ಚಾಮಯ್ಯ ಬಿನ್‌ 
ಚಾಮಯ್ಯ ಬಿನ್‌ ಉಳಿಕೆ ಉಳಿಕೆ 
4. ದೊಡ್ಡಯ್ಯ ಮಂಕುಂದ 359/1 ಖುಷ್ಕಿ ಸ.ನಂ. 359/2 ಸ.ನಂ.40 0-05 
ದೊಡ್ಡಯ್ಯ ಮತ್ತು ಇತರರು ಜಮೀನು ಜಮೀನು 
ಈ ಮತ್ತು ಇತರರು 
ಎಂ.ಸಿ. ಚನ್ನೇಗೌಡ, ಸಿ. ಎಂ.ಸಿ. ಚನ್ನೇಗೌಡ, ಸಿ. ಉಳಿಕೆ ಉಳಿಕೆ 
5. ದೇವರಹಳ್ಳಿ 27/2 ಖುಷ್ಕಿ ಸ.ನಂ. 2ಬಿ ಗಡಿ 0-03 
ಚನ್ನಂಕೆಗೌಡ ಚನ್ನಂಕೆಗೌಡ ಸ ಜಮೀನು ಜಮೀನು 
ಸ.ನಂ. ಹ 
ಜಿ.ಹೆಚ್‌. ನಾಗರಾಜ್‌ ಸ.ನಂ. ಸನಂ. 
6. ಜಿ.ಹೆಚ್‌. ನಾಗರಾಜ್‌ ಕಾಡುಕೊತ್ತನಹಳ್ಳಿ 76/4ಎ! ಖುಷ್ಕಿ ಸ.ನಂ. 76/3 76/4ಎ1ರ ಜೂ 76/4ಎ1ರ 0-00.08 
ಉಳಿಕೆ / ಉಳಿಕೆ 


















































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 










































































೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೭, ೨೦೧೫ ಭಾಗ ೬ 
ಚೌಡಮ ಚೌಡಮ ಲಾ.ಸಾ.ನಂ. ಉಳಿಕೆ ಉಳಿಕೆ 
7 ೬ ೬ ಕೃಷ್ಣಾಪುರ 104/6 ಭಾಗಾಯು ಸಾ ಹಳ 0-03 
ಹೊಂಬಾಳಮ್ಮ ಹೊಂಬಾಳಮ್ಮ 2 ಮೆ 104/5 ಜಮೀನು ಸ ಜಮೀನು 
ದುಂಡಮ ಕೋಂ ದುಂಡಮ ಕೋಂ ಉಳಿಕೆ ಲಾ.ಸಾ.ನಂ. ಉಳಿಕೆ 
8. ಈ ೪ ಗರಕಹಳಿ 180/ಬಿ ಭಾಗಾಯು | ಲಾ.ಸಾ.ನಂ. 182 0-01 
ಕರೀಗೌಡ ಕರೀಗೌಡ ಳ ಕ್‌ ಜಮೀನು 180/2 ಜಮೀನು 
ಕೆ.ಎಂ. ಮಂಚೇಗೌಡ ಉಳಿಕೆ ಲಾ.ಸಾ. 
9. ಕೆ.ಎಂ. ಮಂಚೇಗೌಡ ಕೋಡಂಬಳ್ಳಿ 51 ಭಾಗಾಯು ಉಳಿಕೆ ಜಮೀನು | ಲಾ.ಸಾ.ನಂ. 52 0-02.12 
| > ಜಮೀನು ನಂ. 58 
ಅಂಕಮ ಕೋಂ ಅಂಕಮ ಕೋಂ ಉಳಿಕೆ ಲಾ.ಸಾ. 
10. | 5 ಕೋಡಂಬಳಿ 52/ ಭಾಗಾಯು ಉಳಿಕೆ ಜಮೀನು | ಲಾ.ಸಾ.ನಂ. 53 0-01.04 
ಲೇ॥ ಕೆ.ಪಿ. ಚಿಕ್ಕಮಾದೇಗೌಡ ಲೇ॥ ಕೆ.ಪಿ. ಚಿಕ್ಕಮಾದೇಗೌಡ | ಸ ಜಮೀನು ನಂ. 52/ 
ತಿಮೇಗೌಡ ಬಿನ್‌ ತಿಮೇಗೌಡ ಬಿನ್‌ ಉಳಿಕೆ ಲಾ.ಸಾ. 
ll. ಆ ಕೋಡಂಬಳ್ಳಿ 53 ಭಾಗಾಯು ಉಳಿಕೆ ಜಮೀ ಲಾ.ಸಾ.ನಂ. 40 0-03 
ವೆಂಕಟೇಗೌಡ ವೆಂಕಟೇಗೌಡ ಭಿ lh > ಘು ಸನಿ ಜಮೀನು ನಂ. 52 
ಪುಟಸಿದಯ್ಗ ಬಿನ್‌ ಪುಟಸಿದಯ್ದ ಬಿನ್‌ ಉಳಿಕೆ ಲಾ.ಸಾ. 
12. ಘಿ ಸಜ ಕೋಡಂಬಳ್ಳಿ 58/ ಭಾಗಾಯು | ಉಳಿಕೆ ಜಮೀನು | ಲಾ.ಸಾ.ನಂ. 51 0-02.08 
ಲೇ॥ ಹೊನ್ನೇಗೌಡ ಲೇ॥ ಹೊನ್ನೇಗೌಡ ೫ ಜಮೀನು ನಂ. 59 
ಉಳಿಕೆ ಲಾ.ಸಾ. 
13. ದೊಡತಮಯ್ದ ದೊಡತಮಯ್ಯ ಕೋಡಂಬಳಿ 59/ ಭಾಗಾಯು ಉಳಿಕೆ ಜಮೀನು | ಲಾ.ಸಾ.ನಂ. 58 0-03.04 
aes Sa ಡ್‌ ೪ ೨೦ ಜಮೀನು ನಂ. 62 
ಲಾ.ಸಾ.ನಂ. ಉಳಿಕೆ ಲಾ.ಸಾ. 
14. | ದೇಶಿಗೌಡ ದೇಶಿಗೌಡ ಕೋಡಂಬಳಿ 62/1 ಭಾಗಾಯು ಉಳಿಕೆ ರಸ್ತೆ ಸನ್ನ ನ 0-03.12 
ಸ > ೨ 62/ಬಿ ಜಮೀನು ನಂ. 63 
ಹೆಚ್‌. ಕಾರ್ಲುಹುಚ್ಲೇಗೌಡ ಉಳಿಕೆ ಲಾ.ಸಾ. 
15. ಹೆಚ್‌. ಕಾರ್ಲಹುಚ್ಛೇಗೌಡ ಜಿ ಕೋಡಂಬಳ್ಳಿ 63 ಭಾಗಾಯು ಉಳಿಕೆ ಜಮೀನು ರಸ್ತೆ 0-06.08 
ಇ ೪ ವ್‌ ಜಮೀನು ನಂ. 76 
ಮಂಚೇಗೌಡ ಉಳಿಕೆ ಉಳಿಕೆ ಲಾ.ಸಾ. 
16. ಮಂಚೇಗೌಡ ಕೋಡಂಬಳಿ 82/5 ಭಾಗಾಯು ಲಾ.ಸಾ.ನಂ. 80 ಸ 0-00.08 
ಬ > ಜಮೀನು ಜಮೀನು ನಂ. 82/5ಬಿ 
ಉಳಿಕೆ ಲಾ.ಸಾ.ನಂ. 
17. ಕೆ. ಬೀರಯ್ದ ಕೆ. ಬೀರಯ ಕೋಡಂಬಳಿ 62/4 ಭಾಗಾಯು ಉಳಿಕೆ ರಸ್ತೆ ಲಾ.ಸಾ.ನಂ. 59 ಸಾನ 0-02 
$ $ ೪ > ೨ ಜಮೀನು 62/ಬಿ 
ಒಟ್ಟು ವಿಸ್ತೀರ್ಣ | 1-24 














PR. 47 
50. 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹೆಚ್‌. ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾ-2) 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59 





